ಲಿಖಿತ ಮೂಲಕ ಉತರಿಸುವ ಪುಶ್ನೆ 


ಕರ್ನಾಟಿಕ ಪರಿಷತ್ತು 
ಸೋಮವಾರ, ದಿನಾ೦ಕ: 09ನೇ ಮಾರ್ಜ್‌, 2020 


ಸಕಾಲದಲ್ಲಿ ಸರ್ಕಾರದ ವಿವಿಧ ಇಲಾಖೆಗಳಲ್ಲಿನ ಸೇವೆಗಳ ಬಗ್ಗೆ 


ಶ್ರೀ ಎನ್‌. ಅಪ್ಪಾಜಿಗೌಡ (ಸ್ಥಳೀಯ ಸಂಸ್ಥೆಗಳ ಕ್ಲೇತ) ಹಾಗೂ ಶ್ರೀ ಕೆ.ಎ. ತಿಷ್ಟೇಸ್ವಾಮಿ (ನಾಮನಿರ್ದೇಶನ 
ಹೊಂದಿದವರು) 


383 (552+557) ಮಾನ್ಯ ಪ್ರಾಥಮಿಕ ಮತ್ತು ಪ್ರೌಢ ಶಿಕ್ಷಣ ಮತ್ತು ಸಕಾಲ ಸಚಿವರು ಈ ವಿಷಯಗಳನ್ನು 
ದಯವಿಟ್ಟು ತಿಳಿಸುವರೆ:- 


(©) Karnataka Gurantee of Service to Citizen Act, 2011 ಸಕಾಲದಲ್ಲಿ ಸರ್ಕಾರ ಇದುವರೆವಿಗೂ ವಿವಿಧ 
ಇಲಾಖೆಗಳಲ್ಲಿ ಎಷ್ಟು ಸೇವೆಗಳನ್ನು ನಾಗರಿಕರಿಗೆ ನೀಡಲು ಗುರುತಿಸಲಾಗಿದೆ; 


(ಆ) ಈ ಸೇವೆಗಳನ್ನು ಆಯಾ ಇಲಾಖೆಯ ಮುಖೇನ ಒದಗಿಸಲಾಗುತ್ತಿದೆಯೇ ; ಅಥವಾ ಹೊರಗುತ್ತಿಗೆ 
ಆಧಾರದ ಮೇಲೆ ನೀಡಲಾಗುತ್ತಿದೆಯೇ ; (ಸಂಪೂರ್ಣ ಮಾಹಿತಿ ನೀಡುವುದು) 


(ಇ) ಈ ನಾಗರಿಕ ಸೇವೆಗಳನ್ನು ಸುವ್ಯವಸ್ಥಿತ ರೀತಿಯಲ್ಲಿ ಪೂರೈಸಲು ಅಗತ್ಯವಿರುವ ಹಾರ್ಡ್‌ವೇರ್‌ ಮತ್ತು 
ಸಾಫ್‌ಟ್‌ವೇರ,್ನಳನ್ನು ನೀಡಲಾಗಿದೆಯೇ ; 


(ಈ) ಈ ಸೇವೆಗಳಲ್ಲಿ ನಿರತವಾಗಿರುವ ಸಿಬ್ಬಂದಿ ವರ್ಗಕ್ಕೆ ಸೂಕ್ತ ತರಬೇತಿ ನೀಡಲಾಗಿದೆಯೇ ; ಹಾಗಿದ್ದಲ್ಲಿ, 
ಈ ತರಬೇತಿಯನ್ನು ನೀಡುವ ಸರ್ಕಾರ ಮತ್ತು ಸರ್ಕಾರೇತರ ಸಂಘಗಳು ಯಾವುವು; (ಬಿವರ ನೀಡುವುದು) 


(ಉ) ಸಕಾಲದಲ್ಲಿ ಕಳೆದ 2 ವರ್ಷಗಳಲ್ಲಿ ಇಲಾಖಾವಾರು ಸ್ನೀಕೃತವಾದ ಅರ್ಜಿಗಳೆಷ್ಟು ; ಅವುಗಳ 
ವಿಲೇವಾರಿ ಮತ್ತು ಬಾಕಿ ಇರುವ ಅರ್ಜಿಗಳ ಮಾಹಿತಿ ಒದಗಿಸುವುದು; 


(ಊ) ನಾಗರಿಕ ಸೇವೆಗಳ ಪೂರೈಕೆಯಲ್ಲಿ ನ್ಯೂನತೆಗಳ ಆಧಾರದ ಮೇಲೆ ಎಷ್ಟು ಅಫೀಲುಗಳು ಮೊದಲನೇ 
ಮತ್ತು ಎರಡನೇ ಹಂತದ ಪ್ರಾಧಿಕಾರದಲ್ಲಿ ದಾಖಲಾಗಿವೆ ; (ಮಾಹಿತಿ ನೀಡುವುದು) 


(ಯ) ಈ ದಾಖಲಾಗಿರುವ ಅಫೀಲುಗಳಲ್ಲಿ ಮಂಡ್ಯ ಜಿಲ್ಲೆ ವ್ಯಾಪ್ಲಿಯ ಇಲಾಖಾವಾರು ಮಾಹಿತಿ 
ನೀಡುವುದು? 


